ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ: 79 


ಸದಸ್ಯರ ಹೆಸರು : ಶ್ರೀಸುನೀಲ್‌ ಸುಬ್ರಮಣಿ ಎಂ.ಪಿ. 
:, (ಸೈಳೀಯ ಸಂಸ್ಥೆಗಳ ಕ್ಲೇತು.' 
ಉತ್ತರಿಸಬೇಕಾದ ಸಚಿವರು  : ಮಾನ್ಯ ಸಾರಿಗೆ ಹಾಗೂ ಪರಿಶಿಷ್ಟ 
ಪಂಗಡಗಳ ಕಲ್ಯಾಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ : 17-09-2021 | | 
ಕ್ರ. ಪ್ರಶ್ನೆ ಉತ್ತರ § 
ಸಂ. 


ಅ 


| 
ವಾಹನಗಳಲ್ಲಿ ಯಾವ ರೀತಿಯ ದೀಪಗಳನ್ನು 


ಅಳವಡಿಸಬೇಕು ಎಂಬುದಕ್ಕೆ ಸರ್ಕಾರಿ 
ಆದೇಶವೇನಾದರೂ ಇದೆಯೇ? ಇದ್ದಲ್ಲಿ ಅದರ 
ಆದೇಶದ ಪ್ರತಿಯನ್ನು ಒದಗಿಸುವುದು; 


ಯಾವುದೇ ವಾಹನವು ಸೂರ್ಯಾಸ್ತಮದ ಅರ್ದ 


' ಸಾಧ್ಯವಾಗುವಂತಹ ಹೆಡ್‌ಲೈಟ್‌ (ಲ್ಯಾಂಪ್‌ಗಳನ್ನು | 
ವಿವಿಧ ವರ್ಗದ ವಾಹನಗಳಿಗೆ. 


|ಅನಾನುಕೂಲವಾಗಿ ಅಪಘಾತವಾಗುವ ಸಂಭವವಿರುವ 


ಕೇಂದ್ರ ಜೋಟಾರು ವಾಹನ ನಿಯಮಾಖಳಿ 
1989ರ. :ವಿಯಮ 1005ರಡಿ ವಿಗದಿ ಪಡಿಸಿರುವಂತೆ 
ಸಾರ್ವಜನಿಕ ರಸ್ತೆಯ ಮೇಲೆ ಚಲಾಯಿಸುವಂತಹ। ' 


ತಾಸಿನ: ನಂತರ ಮತ್ತು ಸಾಕಷ್ಟು ಬೆಳಕು ಇಲ್ಲದ 
ಯಾವುದೇ ಸಂದರ್ಭಗಳಲ್ಲಿ 155 ಮೀಟರ್‌ಗಳ 
ವ್ಯಾಪ್ತಿಯಷ್ಟು ಬೆಳಕನ್ನು ಹೊರ ಸೂಸುವ ಮತ್ತು 
ರಸೆಯ, ಮೇಲ ಸಂಚರಿಸುವ . ವಾಹನ ಮತ್ತಿ 
ವ್ಯಕ್ತಿಗಳನ್ನು ಸ್ಪಷ್ಟವಾಗಿ "ಗುರುತಿಸಲು 


ಅಳವಡಿಸಿರಬೇಕಾಗುತ್ತದೆ ಹಾಗೂ ಸದರಿ ನಿಯಮದ 
ಉಪ ನಿಯಮ (ವರಲ್ಲಿ ಇತರೆ ಉಪಬಂಧಗಳನ್ನು ನಿಗದಿ 
ಪಡಿಸಲಾಗಿದೆ." 7 

ವಾಹನಗಳಲ್ಲಿ 'ಪ್ರಜ್ವಲಿಸುವ ದೀಪಗಳನ್ನು: 
(ಹೆಡ್‌ಲೈಟ್‌) ಉಪಯೋಗಿಸುವುದರಿಂದ ವಿರುದ್ದ 
ದಿಕ್ಕಿನಿಂದ . ಬರುವ ವಾಹನಗಳ ಚಾಲಕರುಗಳಿಗೆ 


ಪ್ರಯುಕ್ತ ಸಾರ್ವಜನಿಕ ಹಿತದೃಷ್ಠಿಯಿಂದ ಮತ್ತು 
ಸುರಕ್ಷತೆಯ  ಸಲುವಾಗಿ' ಬೆಂಗಳೂರು': ನಗರದ 
ರಸ್ತೆಗಳಲ್ಲಿ ಲೋ ಬೀಮ್‌ ಲೈಟ್‌ಗಳನ್ನು ಮಾತ್ರ 
ಉಪಯೋಗಿಸಿ ವಾಹನ ಚಾಲನೆ ಮಾಡುವಂತ 
ಬೆಂಗಳೂರು ನಗರ ಪೊಲೀಸ್‌ ಆಯುಕ್ತರು ದಿನಾಂಕ07- 
11-2003 ರಲ್ಲಿ ಅಧಿಸೂಚನೆ ಹೊರಡಿಸಿರುತ್ತಾರೆ. ( ಪ್ರತಿ 
ಅನುಬಂಧದಲ್ಲಿ ಲಗತಿಸಿದೆ) 


ವಾಹನಗಳಲ್ಲಿ ಪ್ರಖರವಾದ ಎಲ್‌.ಇಡಿ. 


ವಾಹನಗಳಲ್ಲಿ ಪ್ರಖರವಾದ  ಎಲ್‌.ಇಡಿ|_ 


ದೀಪಗಳನ್ನು: ಅಳವಡಿಸಲು 
ಅವಕಾಶವಿದೆಯೇ? ಇದಲ್ಲಿ ಅದರ 
ಮಾಹಿತಿಯನ್ನು . ನೀಡುವುದು. ' ಹಲವು 


ವರ್ಷಗಳ ಹಿಂದೆ ದೊಡ್ಡ ವಾಹನಗಳ 
ದೀಪಗಳಿಗೆ ಪ್ರಖರತೆಯನ್ನು ತಗ್ಗಿಸಲು ಕಪ್ಪು 
ಬಣ್ಣವನ್ನು ಬಳಿಯುತ್ತಿದ್ದರು ಎಂಬುದರ ಬಗ್ಗೆ 


ದೀಪಗಳನ್ನು ಅಳವಡಿಸಲು ಅವಕಾಶವಿರುವುದಿಲ್ಲ. 
ಕೇಂದ್ರ ಮೋಟಾರು ವಾಹನ ನಿಯಮಾವಳಿ 1989 
ರ ವಿಯವಮ 1005ರಡಿ ದೊಡ್ಡ ವಾಹನಗಳ ದೀಪಗಳಿಗೆ 
ಪ್ರಖರತೆಯನ್ನು ತಗ್ಗಿಸಲು ಕಪ್ಪು ಬಣ್ಣವನ್ನು ಹಚ್ಚುವ 
ಬಗ್ಗೆ ನಮೂದು ಇರುವುದಿಲ್ಲ. ಆದಾಗ್ಯೂ ಇತರೆ 
ವಾಹನಗಳಿಗೆ ದೀಪಗಳ ಪ್ರಖರತೆಯಿಂದ ಸಂಭವನೀಯ 


ವಿವರವನ್ನು ಒದಗಿಸುವುದು. ಅಪಘಾತಗಳನ್ನು ತಪ್ಪಿಸಲು ಈ ಹಿಂದೆ ಅಂತಹ 
ವ್ಯವಸ್ಥೆಯನ್ನು ಹೊಂದಲಾಗಿತ್ತು. 

ಪ್ರಖರವಾದ ಮತ್ತು ಕಣ್ಣು ಚುಚ್ಚುವ 'ವಾಹನಗಳಲ್ಲಿ ಪ್ರಖರವಾದ ಮತ್ತು ಕಣ್ಣು 

ಐಲ್‌.ಇ.ಡಿ. ದೀಪಗಳನ್ನು  ಅಳವಡಿಸಿಚುಚ್ಚುವ ಎಲ್‌.ಇ.ಡಿ. ದೀಪಗಳನ್ನು 

ಕೊಂಡಿರುವ ವಾಹನಗಳಿಂದ ಬೇ ವಾಹನ ಉಪಯೋಗಿಸುವುದರಿಂದ ವಿರುದ್ಧ ದಿಕ್ಕಿನಿಂದ ಬರುವ 

SN ೦ ಅಪಪಾತ ೦ರ ಆಗುತ ರುವ 5 ವಾಹನಗಳ ಚಾಲಕರುಗಳಿಗೆ ಅನಾನುಕೂಲವಾಗಿ 

ನರದ ಗಮನಕ್ಕೆ ದ ಅಪಘಾತಗಳುವಾಗುವ . ಸಂಭವವಿರುವ ಪ್ರಯುಕ್ತ 


ಬಂದಿದ್ದಲ್ಲಿ: ಇದನ್ನು ತಡೆಗಟ್ಟಲು ಸರ್ಕಾರದ 
ಕ್ರಮಗಳೇನು (ವಿವರ' ಒದಗಿಸುವುದು) 


ಸಾರ್ವಜವಿಕ ಹಿತದೃಷ್ಟಿಯಿಂದ ಸುರಕ್ಷತೆಯ ಸಲುಬಾಗಿ 
ವಾಹನಗಳಲ್ಲಿ ಎಲ್‌.ಇ.ಡಿ. ದೀಪಗಳನ್ನು 


'ಉಪಯೋಗಿಸದಂತೆ ಅರಿವು ಮೂಡಿಸಲಾಗುತ್ತಿದೆ. 


ವಿಲ್‌.ಇಡಿ. ದೀಪಗಳನ್ನು ಉಪಯೋಗಿಸಿ ನಿಯಮ 
ಉಲ್ಲಂಘಿಸಿದ ವಾಹನ ಚಾಲಕ/ಸವಾರರ ವಿರುದ್ಧ 
ಕೇಂದ್ರ ಮೋಟಾರು ವಾಹನಗಳ ನಿಯಮ 106 ಸಹಿತ 
ಮೋಟಾರು ವಾಹನ ಕಾಯ್ದೆ ಕಲಂ 177 ರಡಿಯಲ್ಲಿ 
ಪ್ರಕರಣಗಳನ್ನು ದಾಖಲು ಮಾಡಲಾಗುತ್ತಿದೆ. 


ಪೊಲೀಸ್‌ ' ಇಲಾಖೆಯಿಂದ ಕಳೆದ ೦5 
ವರ್ಷಗಳಲ್ಲಿ ರಾಜ್ಯಾದ್ಯಂತ ದಾಖಲಿಸಿರುವ 
ಪ್ರಕರಣಗಳ ವಿವರ ಈ ಕೆಳಕಂಡಂತಿದೆ. 

ಪ್ರಜ್ಬಲಿಸುವ ನೀಪಗಳನ್ನು (ಹೆಡ್‌ಲೈಟ್‌) | 
ಉಪಯೋಗಿಸುವ ವಾಹನಗಳ ವಿರುದ್ದ 
ರಾಜ್ಯಾದ್ಯಂತ ದಾಖಲಿಸಿದ ಪ್ರಕರಣಗಳ 


ಸಂಖ್ಯೆ 
30071 
28616 
13686 
7414 
2312 


| 


8563 


Ne 


ಬಳಸುತ್ತಿರುವುದು ಸರ್ಕಾರದ '" ಗಮನಕ್ಕೆ ಮ್ಹಂತ್ರಾಲಯದಿಂದ ಹೊರಡಿಸಿರುವ ಅಧಿಸೂಚನೆ 
ಬಂದಿದೆಯೇ? ಬಂದಿದ್ದಲ್ಲಿ ಇದಕ್ಕೆ ಇಲಾಖೆಜ್ಣಂಖ್ಯ ಜಿ.ಎಸ್‌.ಆರ್‌.423(ಇ) ಮತ್ತು ಎಸ್‌.ಒ.1374(%) - 


ತೆಗೆದುಕೊಂಡ ಕ್ರಮಗಳೇನು? (ಮಾಹಿತಿದ್ದನಾಂಕ:01-05-2017 ರಲ್ಲಿನ ನಿಬಂಧನೆಗಳನುಸಾರ 


ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. ' 
ಕೇಂದ್ರ ಸರ್ಕಾರದ ರಸ್ತೆ ಸಾರಿಗೆ ಮತ್ತು ಹೆದ್ಮಾರಿಗಳ! 


ಒದಗಿಸುವುದು) ' ರಾಜ್ಯ ಸಾರಿಗೆ ಇಲಾಖೆ ಹೊರಡಿಸಿದ ಆದೇಶ ಸಂ.ಸಾರಿಇ 


114 ಸಾಇಪ 2017, ದಿನಾ೦ಕ:12-10-2017 ರಲ್ಲಿ, ಅಗ್ಗಿ 
ಶಾಮಕ ಕರ್ತವ್ಯಗಳನ್ನು ನಿರ್ವಹಿಸುವ ವಾಹನಗಳ 
ಕಾನೂನು ನಿರ್ವಹಣೆಗೆ ಸಂಬಂಧಿಸಿದ ಪೊಲೀಸ್‌ 
ರಕ್ಷಣಾ ಪಡೆ ಅಥವಾ ಅರೆ ಸೇನಾಪಡೆ ಅಧಿಕಾರಿಗಳ 
ವಾಹನಗಳ ಮೇಲೆ ಕೆ೦ಪು, ನೀಲಿ ಮತ್ತು ಬಿಳಿ ಸೇರಿದಂತೆ 
ಬಹುವರ್ಣದ ದೀಪಗಳನ್ನು ಅಳವಡಿಸುವ ಕುರಿತು 
ಆಯುಕ್ತರು, "ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ರವರಿಗೆ 
ಸಂಬಂಧಪಟ್ಟ ಇಲಾಖೆಗಳು ಕೋರಿಕೆಯನ್ನು 
ನೀಡಿದಲ್ಲಿ, ಅಂತಹ ಮನವಿಗಳನ್ನು" ಪರಿಶೀಲಿಸಿ 
ಸಂಬಂಧಪಟ್ಟಿ ಇಲಾಖೆಯ ಸರ್ಕಾರಿ ವಾಹನಗಳ 
ಮೇಲೆ ಬಹುವರ್ಣದ ದೀಪಗಳನ್ನು ಅಳವಡಿಸುವ 
ಕುರಿತು ಅನುಮತಿ ನೀಡಲು ಅವಕಾಶವಿರುತ್ತದೆ. 


4 . i 


ಅದರಂತೆ, ಇಲಾಖೆಯು ಕೋರಿಕೆ ಸಲ್ಲಿಸಿದ 


ಈ ಕೆಲವು ವಾಹನಗಳಿಗೆ ಕೆಂಪು ಮತ್ತು ಹಳದಿ 
ಬಣ್ಣದ ಬದಲು, ನೀಲಿ ಬಣ್ಣದ ದೀಪಗಳನ್ನು 
ಟಿಡಿ97 ಟಿಡಿಕ್ಕ್ಯೂ 2021 


ವಾಹನಗಳಿಗೆ ಅನುಮತಿ ನೀಡಲಾಗಿರುತ್ತದೆ. 


. ಶ್ರೀರಾಮುಲು) 
"- ಮಾನ್ಯ ಸಾರಿಗೆ ಮತ್ತು ಪರಿಶಿಷ್ಟ 
ಪಂಗಡಗಳ ಕಲ್ಯಾಣ ಸಚಿವರು 


833 


5/1D0/2021-DO-Trans R 
TD/1 % ೫ | WS )Nos 


ಸಂ99969/2021/T0502 


N 


ಪೊಲೀಸ್‌ 'ಕಮೀಷನರ್‌ರವರ ಕಛೇರಿ, ನಂ], ಇನ್‌ಫೆಂಟ್ರಿ ರಸ್ತ; ಬೆಂಗಳೂರು ನಗರ 


oh ಅಧಿಸೂಚನೆ 
ಸಂಖ್ಯೆ: 63॥ಸಂ.ವಿಗಿ:ಓ.೬2003, ದಿನಾಂಕ: 7ನೇ ನವೆಂಬರ್‌ ೫೫: a 
ಬೆಗಳೂನು ನಗರದ ಬಹಳಷ್ಟು ರಸ್ತೆಗಳಲ್ಲಿ ಸಾಕ ಬ್ರ್ಣಹದಲನಮಟ ಬಿ: ದೀವಗಳದ್ದು ಕ್ಷಿ ವೆಳೇಯಲ್ಲಿ ಭಹನಗಳ ; 


ಪಚ್‌ ಲೈಬ್‌ಗನ್ನು ಉನಯೊಸಗಸವುದು  ಅನಾವತ್ಯಮೆದು 4 


ಲೈಟ್‌ಗಳನ್ನು ಉಪಯೋಗಸುಷೆದನ್ನು ನಿರ್ಬಂಧಿಸಲಾಗಿತ್ತು. 
)- ಐರ್ಫೊಟ್‌ರ್ತ © ಐರ್‌ ಪೋರ್ಟ್‌ ನಿಂದ ಟ್ರಿನಿಟಿ ಚರ್ಟ್‌ ವೃತ್ತದವರೆಗೆ. 
F/ ೫ ಎಂ.ಜಿ.೫ಕ್ತಿ'. -  ಟ್ರೆನಿಟಿ ಚರ್ಚ್‌ ವೃತ್ತದಿಂದ ಕ್ವೀನ್‌ ಸ್ಟಾಜ್ಮೂ ವೃತ್ತದವರೆಗೆ, 
[4 | 3, ಕಹೆಚ್‌ರಸ್ಟ : =, ಡಶಾಲ್‌ ಪೆಟ್ರೋಲ್‌ ಬುಂಕ್‌ನಿಂದ ಲಾಲ್‌ಬಾಗ್‌ ವೃತ್ತದವರೆಗೆ. 
9 ಟಾಕ್‌ ಬುಡ್‌ರಸ್ತೆ : ಉಪ್ಪಾರಪೇಟೆ ಬೊಲೀಸ್‌ ಸ್ಟೇಷನ್‌ನಿಂದ ಗ್ರೇಡ್‌ ಸೆಪರೇಟಿಂಗ್‌ ನೇತುವೆ. 
"3 ಟಿ.ಚೌಡಯ್ಯ ರಸ್ತೆ ” ರಾಜಭವನ ಬಂಕ್ಷನ್‌ನಿಂದ ಕಾವೇರಿ ಚಿತ್ರಮಂದಿರದ ಜಂಕ್ಷನ್‌ವರೆಗೆ. 
9 .ಬಳ್ಳಾರಿರಸೆ' - ವೇರಿ ಚಿತ್ರಮಂದಿರ ಜಂಕ್ಷನ್‌ನಿಂದ ಮೇಖ್ರಿ ವೃತ್ತದವರೆಗೆ. 
7 ಹಳೇ ತುಮಕೂರು ರಸ್ತಿ * ಮೇಖ್ರಿ ವೃತ್ತದಿಂದ ಇಡಿಯನ್‌ ಇನ್ಸ್‌ಟಿಟ್ಯೂಟ್‌ ಜರ್‌ ಸೈನ್ಸ್‌. 
2 ೨) 'ಕ್ಬುನ್‌ರಸ್ತಿ. -. = ಸೀಟಿ. ವೃತ್ತದಿಂದ ದಿಕನ್ನನ್‌ ರ್ತ ಜಂಕ್ಷನ್‌ವರೆಗೆ. ' 
; ರ್‌ 4 } 9) ಜರ್‌ಏಿ.ದ್ಸ್‌ ನ ಅಾರ್‌ಬಾಗ್‌ ಪಸ್ಥಿಮ ಜ್ಹುರದಿಂದ ಸೌತ್‌ ಎಂಡ್‌ ಸರ್ಕಲ್‌ವರೆಗೆ, 
) ; 1) ಜೆ.ಸಿ.ರಸ್ತೆ ' = ಮಿನರ್ವ ವೃತ್ತದಿಂದ ನರಸಿಂಹರಾಜ ಚೌಕದವರೆಗೆ. ’ 
iy ಜಯನಗರ ಸಾಟಂಗ್‌ ಕಂ ಸುತ್ತಲೂ, $ನೇ ಮು ರಸ್ತ, 3ನೇ ಕ್ರಾಸ್‌ ಮಂತ್ರ ಹೋಟೆಲ್‌ ಬಂದ್‌ನಿಂದ ಕೆನರಾ. 
ಬ್ಯಾಂಕ್‌. ವೃತ್ತದವರೆಗೆ. - 


" ಆದರೆ ಸಿದನ್ನು ಪ್ರಾಯಸೇಗಿಕವಾಗಿ ಕಾರ್ಯರೂಪಕ್ಕೆ ತಂದು ನೋಡಿದಾಗ ರಸ್ತೆಗಳಲ್ಲಿ ಅನೇಕ ಕಡೆ ಮಠ ಮುಂತಾದವು 
ಹೆಚ್ಚಾಗಿದ್ದು: ಅವುಗಳ ನೆರಳಿನಿಂದ ಬೆಳಕು ಮೆಂದವಾಗಿರುವುದರಿಂದ ವಾಜನೆಗಳನ್ನು ಟುಲನೆ ಮಾಡುವುದು ಕಷ್ಟಸಾಧ್ಯವಾಗಿರುವುದು ಕಂಡ: |. 


"ಅಂತೆಯೇ ಕಲಂ 116 ಮೋಟಾರು "ವಾಹನ ಕಾಣ್ದೆ, 1988 ಹಾಗೂ ಕಲಂ 4 ಕರ್ನಾಟಿಕ ಟ್ರಾಥಿಕ್‌ ಕಂಟ್ರೋಲ್‌ ಆಕ್ಸ್‌, 
196ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಆದೇಶಗಳನ್ನು ಜಾರಗೊಳಿಸಲು ಬೇಣಾದ ಅಗತ್ಯ ಸೂಚನಾ ಘವಿಕಗಳನ್ನು 


ಈ ಮೇಲ್ಕಂಡ "ಆದೇಶವು. ಕರ್ನಾಟಿಕ ರಾಟ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾರಕದಿಂದ ಜಾರಿಗೊಳಿಸುವುದು, 
. ಈ ಆದೇಶವನ್ನು ನು.ಬಿನಾಂಕ 7-11-203 ರಂದು.ನನ್ನ ಸಹಿ' ಮತ್ತು ಮು್ರೆಯೊಂದಿಗೆ 'ಹೊರಡಿಸಿರುಸ್ಟೀನೆ. 
k | ಎಸ್‌. ಮರಿಸ್ವಾಮಿ 
“ಪಿಸುರ್‌, 4 - ಸ ' ' ಪೊಲೀಸ್‌ ಕಮೀಷನರ್‌”, ಬೆಂಗಳೂರು ನಗರ 


